ಪೌರತ್ವ ಶಿಕ್ಷ € ವಧಾನಗಳ ಕುರಿತು ಪರ್ಯಾಲೋಚನೆ 


ಅರವಿಂದ ಸರ್ದಾನಾ 


ನಾವು 1980ರ ಸುಮಾರಿಗೆ 'ಏಕಲವ್ಯ'ದಲ್ಲ ಮಾಧ್ಯಮಿಕ 
ಶಾಲೆಗಳಗಾಗಿ ಸಮಾಜ ವಿಜ್ಞಾನದ ಕುರಿತು ಮೊದಲ ಬಾರಿಗೆ ಕೆಲಸ 
ಪ್ರಾರಂಭಿಸಿದಾಗ, ಆ ಕಾಲದ ರಾಜ್ಯ ಪಠ್ಯಪುಸ್ತಕಗಳಲ್ಲ 
ಪೌರನೀತಿಯ ಕುರಿತು ಇದ್ದ ವಿಭಾಗವನ್ನು ಅರ್ಥ ಮಾಡಿ- 
ಕೊಳ್ಳುವುದು ಕಷ್ಟಕರವಾಗಿತ್ತು. ಆಗಿನ ಅಧ್ಯಾಯಗಳು ಒಂದಷ್ಟು 
ನಿಯಮಗಳು ಮತ್ತು ಕಾರ್ಯವಿಧಾನಗಳ ಕಂತೆಗಳಾಗಿದ್ದವು 
ಅಥವಾ "ಅಜ್ಞಾನಿ ಮತ್ತು ಅಶಿಕ್ಷಿತ' ವಾಗರಿಕರಿಗೆ ಇರುವ ನೈತಿಕ 
ವಿಜ್ಞಾನದ ಪಾಠಗಳಾಗಿದ್ದವು. ಅಧ್ಯಾಯಗಳ ಅನುಕ್ರಮಗಳು 
ಸರಿಸುಮಾರು ಸಂವಿಧಾನದ ಶೀರ್ಷಿಕೆಯನ್ನು ಅನುಸರಿಸುತ್ತಿದ್ದವು 
ಹಾಗು ಅನೇಕ ಸಾಲುಗಳನ್ನು ಯಥಾವತ್ತಾಗಿ ಸಂವಿಧಾನದ 
ಕಡತದಿಂದ ಅಕ್ಷರಶಃ ತೆಗೆದುಕೊಳ್ಳಲಾಗಿತ್ತು. ಇವೆಲ್ಲವೂ 
ಸರಿಯಾಗಿಯೇ ಇತ್ತು. ಆದರೆ ವಿದ್ಯಾರ್ಥಿಗಳ ಪಾಲಗೆ 
ಪ್ರಯೋಜನಕ್ಕೆ ಬಾರದ ವಿಚಾರವಾಗಿತ್ತು. ಪ್ರಮುಖ ಪ್ರಶ್ನೆಗಳನ್ನು 
ಉರು ಹೊಡೆಯುವುದು ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ಪಾಲಅಗೆ 
ತ್ವರಿತ ಮತ್ತು ಶೀಘ್ರ ಕಅಕಾ ವಿಧಾನವಾಗಿ ಮಾರ್ಪಟ್ಟತ್ತು. 


ಸಾಮಾಜಕ, ರಾಜಕೀಯ ಮತ್ತು ಆರ್ಥಿಕ ಬದುಕಿನ ಸಂಗತ 
ವಿಷಯ ವಸುಗಳನ್ನು ಒಳಗೊಳ್ಳುವ ಮೂಲಕ ಇದರ ವ್ಯಾಪ್ತಿಯನ್ನು 
ವೃದ್ಧಿಸುವ ಪರ್ಯಾಯ ಚೌಕಟ್ಟನ್ನು ಪೌರನೀತಿಗೆ ಪೂರಕವಾಗಿ 
ನಾವು ಅಳವಡಿಸಿದೆವು. ಸಮಕಾಲೀನ ರಾಜಕೀಯ ಬದುಕು ಮತ್ತು 
ಸಂಸ್ಥೆಗಳ ಕಾರ್ಯನಿರ್ವಹಣಿಯತ್ತ ಗಮನಹರಿಸಿ, ಕಾನೂನಿನ 
ಆದರ್ಶಗಳಗೆ ವ್ಯತಿರಿಕ್ತವಾಗಿ ಅವು ಹೇಗೆ ಕಾರ್ಯೋನ್ಯುಖವಾಗಿವೆ 
ಎನ್ನುವುದನ್ನು ಚರ್ಚಿಸಲು ನಿರ್ಧರಿಸಿದೆವು. ಇದೆಲ್ಲವೂ 1986ರಿಂದ 
2೦೦೭ರ ತನಕ ನಡೆದ "ಏಕಲವ್ಯ'ದ ನವೀನ ಸಮಾಜ ವಿಜ್ಞಾನ 
ಕಾರ್ಯಕ್ರಮದ ಭಾಗವೆನಿಸಿತ್ತು. ನಾವು ಸಮಾಜ ವಿಜ್ಞಾನ 
ಪಠ್ಯಪುಸ್ತಕಗಳು. ಶಿಕ್ಷಕರ ತರಬೇತಿ ಮತ್ತು ಮೌಲ್ಯಮಾಪನದ 
ಹೊಸ ವಿಧಾನಗಳ ಕುರಿತು ಕೆಲಸ ಮಾಡಿದೆವು. ಆದರೆ, ನಮ್ಮ 
ಶೈಕ್ಷಣಿಕ ಸಂಸ್ಕೃತಿಯಲ್ಲ ಎರಡು ವಿರುದ್ಧ ದೃಷ್ಟಿಕೋನಗಳು 
ಉಳದುಜಲ್ಟಿವೆ. ಮೊದಲನೆಯದು, ಇತರರನ್ನು ಸುಶಿಕ್ಷಿತರ- 
ನ್ನಾಗಿಸಲು ಅಥವಾ ಅಜ್ಞಾನದ ಕೊರತೆಯನ್ನು ನೀಗಿಸಲು ಕರೆ 


ನೀಡುವ ನಿಷ್ಟಿಯ ಪೌರತ್ವ (passive citizenship). ಈ 
ದೃಷ್ಟಿಕೋನವನ್ನು ವಿಶಾಲ ಸಮುದಾಯವು ಒಪ್ಪಿಕೊಂಡಿದ್ದು. 
ಪೌರನೀತಿ ತರಗತಿಗಳ್ಲ ಇಂತಹ ವಾದಗಳನ್ನು ಮತ್ತೆಮತ್ತೆ 
ಪುನರಾವರ್ತಿಸಿ ಅನೇಕ ವರ್ಷಗಳಂದ ಇದನ್ನು ಬಲಪಡಿಸುತ್ತಲೇ 
ಬಂದಿದೆ. ಇವರಲ್ಲ. ಸರ್ಕಾರವನ್ನು ಮುಕ್ತವಾಗಿ ಟೀಕಿಸಲು ಆಗದ 
ಅಧಿಕಾರಿಗಳಂತೆ ವರ್ತಿಸುತ್ತಿದ್ದ ಅನೇಕ ಸರ್ಕಾರಿ ಶಾಲಾ ಶಿಕ್ಷಕರೂ 
ಸೇರಿದ್ದರು. 


ಎರಡನೇ ಬಗೆಯ ದೃಷ್ಟಿಕೋನವನ್ನು ತಳೆದವರೆಂದರೆ ಸರ್ಕಾರಿ 
ಶಾಲೆಗಳ ಸಣ್ಣ ಪ್ರಮಾಣದ ಶಿಕ್ಷಕರ ಗುಂಪು. ಇವರು ನಮ್ಮ 
ಪ್ರಜಾತಾಂತ್ರಿಕ ವ್ಯವಸ್ಥೆಯ ವೈಫಲ್ಯಗಳನ್ನು ಮುಕ್ತವಾಗಿ ಚರ್ಚಸಲು 
ಸಿದ್ದರಿರುವ, ತಿಕುವಳಕೆಯುಳ್ಳ ಮತ್ತು ವಿಮರ್ಶಾತ್ಮಕ ಪೌರತ್ವದಲ್ಲ 
ನಂಬಕೆ ಹೊಂದಿದವರಾಗಿದ್ದಾರೆ. ವಿಮರ್ಶಾತ್ಮಕ ಪೌರತ್ವದ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2021 


ದೃಷ್ಟಿಕೋನವು (critical citizenship perspective) ಸೀಮಿತ 
ಪ್ರಮಾಣದಲ್ಲ ಸ್ತೀಕೃತಗೊಂಡಿದೆ. ಇದರಲ್ಪ, ಎಲ್ಲಾ ನಾಗರಿಕರನ್ನು 
ಸಮಾನರೆಂದು ಪರಿಗಣಿಸಲಾಗುತ್ತದೆ. ಹೀಗಾಗಿ ಬಡ ಮತ್ತು 
ಅನನುಕೂಲತೆಗೆ ಈಡಾದ ವರ್ಗಗಳನ್ನು ಕ್ಲುಲ್ಲಕವಾಗಿ ಕಾಣಲು 
ಸಾಧ್ಯವಿಲ್ಲ. ಅವರ ಬಡತನ ಅಥವಾ ಅವರಿಗೆ ಉಂಬಾದ 
ಅನ್ಯಾಯಕ್ಕೆ ಅವರನ್ನೇ ದೂರುವುದಿಲ್ಲ. ಅನ್ಯಾಯಕ್ಕೆ ಕಾರಣವಾದ 
ಸಾಮಾಜಕ ಮತ್ತು ಐತಿಹಾಸಿಕ ಕಾರಣಗಳು, ಸಮಕಾಲೀನ 
ಪ್ರಪಂಚದಲ್ಲ ಉಂಟಾಗುವ ಅಸಮಾನತೆ ಅಥವಾ ಭ್ರಾತೃತ್ವದ 
ಕೊರತೆಯನ್ನು ಅತ್ಯಂತ ಸೂಕ್ಷ ರೀತಿಯಲ್ಲ ಚರ್ಚಿಸಲಾಗುತ್ತದೆ. 


ಈೇ ವಿರೋಧಾಭಾಸದ ದೃಷ್ಟಿಕೋನಗಳು. ಶಿಕ್ಷಕರೊಂದಿಗೆ ಹಾಗು 
ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಶೈಕ್ಷಣಿಕ ಆಡಳತಗಾರರೊಂದಿಗೆ 
ಚರ್ಚಿಸುವಾಗ ಬೆಳಕಿಗೆ ಬರುತ್ತವೆ. ಅಲ್ಲದೆ ಗಮನಾರ್ಹವಾದ 
ರೀತಿಗಳಲ್ಲ ಪಠ್ಯಕ್ರಮದ ವಿನ್ಯಾಸ ಮತ್ತು ಪ್ರಕ್ರಿಯೆಯನ್ನು 
ಬಾಧಿಸುತ್ತಿದ್ದು, ಪಠ್ಯಕ್ರಮ ಸುಧಾರಣಾ ಪ್ರಕ್ರಿಯೆಯಲ್ಲ 
ವಿಮರ್ಶಾತ್ಮಕ ಪೌರತ್ವಕ್ಕೆ ಪ್ರತಿರೋಧ ಒಡ್ಡಲಾಗುತ್ತದೆ. ಹೀಗಾಗಿ, 
ಒಬ್ಬರ ದೃಷ್ಟಿಕೋನವನ್ನು ಇನ್ನೊಬ್ಬರ ಮೇಲೆ ಹೇರದೆ 
ಇರುವಂತಾಗಲು ಆಳವಾಗಿ ತೊಡಗಿಸಿಕೊಳ್ಳುವ ಮತ್ತು ಸಂವಾದದ 
ವಾತಾವರಣ ಉಂಟುಮಾಡುವ ಅಗತ್ಯವಿದೆ. ಶಿಕ್ಷಕರ ಜೊತೆಗಿನ 
ಅಧಿವೇಶನಗಳಲ್ಲ ಹೊಮ್ಮಿದ ಚಚರ್ಚ್ಛೇಯ ಕೆಲವು 
ಉದಾಹರಣೆಗಳನ್ನು ನೆನಪಿಸುವುದಾದರೆ: 


ರಾಜಸ್ಥಾನದಲ್ಲ ನಡೆದ ಶಿಕ್ಷಕರ ತರಬೇತಿ ಕಾರ್ಯಕ್ರಮವೊಂದರಲ್ಲ, 
ಶಿಕ್ಷಕರ ಸಮೂಹವೊಂದು ಪ್ರತಿಭಟನೆ ವ್ಯಕ್ತಪಡಿಸಿತು. 
ಗ್ರಾಮಸಭೆಯಲ್ಲ ನೇರ ಪ್ರಜಾತಾಂತ್ರಿಕತೆಯ ಪರಿಕಲ್ಪನೆಗೆ 
ಸಂಬಂಧಿಸಿದ ಊಹನಾತ್ಕಕ ಪ್ರಶ್ನೆಗಳನ್ನು (hypothetical 
questions) ಚರ್ಚಿಸುವುದಿಲ್ಲ ಎಂದು ಇವರು ಪಟ್ಟು ಹಿಡಿದಿದ್ದರು. 
ರಾಜ್ಯದಲ್ಲಿ ಚಾಲ್ರಯಲ್ಲರುವ ನಿಯಮಗಳಗೆ ಸಂಬಂಧಿಸಿದಂತೆ 
ಚರ್ಚೆಯನ್ನು ಮಿತಿಗೊಆಸಬೇಕು ಎಂದು ಅವರು ಒತ್ತಾಯುಸಿದರು. 
ಹಲವಾರು ವರ್ಷಗಳ೦ದ ಅವರು ಪಡೆದ ಪೌರನೀತಿಯ ಶಿಕ್ಷಣವು. 
ಆ ವಿಷಯವನ್ನು ಮುಂದಿನ ಜನಾಂಗಕ್ಕೆ ಹಸ್ತಾಂತರಿಸಬೇಕಾದ 
ಕಠಿಣ ನಿಯಮಗಳ ಸಂಗ್ರಹದಂತೆ ಕಾಣುವಂತೆ ಮಾಡಿತ್ತು. 


ಛತ್ತೀಸ್‌ಗಢದಲ್ಲಿ. ಶಿಕ್ಷಕರ ಒಂದು ಸಮೂಹವು, ರಾಜ್ಯದಿಂದ 
ಆಗುವ ಕಾರ್ಮಿಕರ ಯತುಕಾಲಕ ವಲಸೆಯನ್ನು. ಪಲಾಯನ 
(ಬಲವಂತದ ವಲಸೆ) ಎಂಬ ಶಬ್ದವನ್ನು ಬಳಸದೆ ಉಲ್ಲೇಖಸಬೇಕು 
ಎಂದು ಪಟ್ಟು ಹಿಡಿಯಿತು. ಯಾವುದೇ ಪಲಾಯನ ನಡೆಯುತ್ತಿಲ್ಲ 
ಎಂದು ರಾಜ್ಯವು ಘೋಷಿಸಿತ್ತು. ಆದರೆ ರಾಯ್‌ಪುರ ಮತ್ತು 
ಜಲಾಸ್ಥುರದ ರೈಲು ನಿಲ್ದಾಣಗಳು. ಹತಾಶರಾಗಿ ದೆಹಲಿಯ ರೈಲು 
ಹತ್ತಲು ನಿಂತಿದ್ದ ಜನರಿಂದ ತುಂಜ ಹೋಗಿದ್ದವು. 


ಜೀತಕಾರ್ಮಿಕ ಸಮಸ್ಯೆಗಳು, ಕೌಟುಂಬಚಕ ಹಿಂಸೆ ಅಥವಾ ಮಾನವ 
ಹಕ್ಕುಗಳಗೆ ಸಂಬಂಧಿಸಿದ ಯಾವುದೇ ವಿಚಾರಗಳನ್ನು ಪಠ್ಯಕ್ರಮದ 


ವಿನ್ಯಾಸದ ಬಾಗವಾಗಿ ಸಮಾಲೋಜಿಸುವುದು ಕಷ್ಟದ 
ವಿಷಯವಾಗಿತ್ತು. ನಿಜಾಂಶವನ್ನು ತಳ್ಜಹಾಕಲು ಆಗದೆ ಇದ್ದಾಗ, 
ಅಥವಾ ನಾವು ಸರ್ಕಾರಿ ವರದಿಗಳನ್ನು ಬಕನಸಿದಾಗ, ಇಂತಹ 
ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಲು ಶೇ ಮಕ್ಷಳು ಇನ್ನೂ 
ಎಳೆಯರು ಎನ್ನುವ ಸಬೂಬನ್ನು ಮುಂದಿಟ್ಟು ವಿಷಯವನ್ನು 
ಮುಚ್ಚಿಹಾಕಲಾಗುತ್ತಿತ್ತು. ಇವುಗಳನ್ನು ಜಟ್ಟುಜಡುವುದು ಒಳ್ಳೆಯದು 
ಏಕೆಂದರೆ, ಇವು ಈ ಸೂಕ್ಷ ಮನಸ್ತುಗಳಗೆ ಹಾನಿ ಮಾಡುತ್ತವೆ. 
ನಾವು ಆದರ್ಶEಗಳನ್ನಷ್ಟೇ ಮಾತನಾಡುತ್ತೇವೆ, ಕಠೋರ 
ವಾಸ್ತವವನ್ನು ನಾವು ಎಂದಿಗೂ ಚರ್ಚಿಸುವುದಿಲ್ಲ ಎ೦ದು ಇತರರು 
ಹೇಳುತ್ತಿದ್ದರು. ಪಠ್ಯಕ್ರಮದ ಅ ಚೌಕಟ್ಟು, ಅಧ್ಯಾಯಗಳು ಮತ್ತು 
ಉದಾಹರಣೆಗಳನ್ನು ನಿರ್ಧರಿಸುವ ಮೊದಲು ದೀರ್ವವಾದ 
ಚರ್ಚೆ ಮತ್ತು ಸಂಧಾನದ ಅಣತ್ಯವಿರುತ್ತಿತ್ತು. 


ಭಿನ್ನು ನಂಬಕೆಯ ನೆಲೆಯನ್ನು ಹೊಂದಿರುವ ಎರಡು ಪಂಗಡಗಳ 
ಸಂಖ್ಯೇಯಲ್ಲ ಅಂತರವಿದ್ದರೂ ಭಿನ್ನತೆಬರುವುದಂತೂ ಸತ್ಯ. 
ಹೊಸ ಮತ್ತು ಮಾರ್ಪಡಿಸಿದ ಪಠ್ಯಪುಸ್ತಕಗಳಗೆ ಚಾಲನೆ 
ನೀಡಿದಾಗ, ಶಿಕ್ಷಕರೊಂದಿಗೆ ವಿಸೃತ ಪ್ರಮಾಣದ ಚರ್ಚೆಗಳು 
ನಡೆಯುವುದಿಲ್ಲ. ಇದು ಆಗದಿದ್ದರೆ, ಉತ್ತಮ ಪಠ್ಯಕ್ರಮ 
ಸಾಮದ್ರಿಗಳು ದೊರೆತರೂ, ತರಗತಿ ಕೊಠಡಿಯ ಪ್ರಕ್ರಿಯೆಗಳಲ್ಪ 
ಯಾವುದೇ ಬದಲಾವಣಿ ಕಂಡುಬರುವುದಿಲ್ಲ. 


ನಿಷ್ಣಿಯ ಮತ್ತು ವಿಮರ್ಶಾತ್ಯಕ ಪೌರತ್ವ 


ನಿಷ್ಟಿಯ ಪೌರತ್ವದ ದೃಷ್ಟಿಕೋನ 

ನಾಯಕತ್ವ ವಹಿಸಿಕೊಂಡವರು ತಾಳುವ ನಿಷ್ಟಿಯ ಪೌರತ್ವದ 
ದೃಷ್ಟಿಕೋನವು ಹೊಸ ಉಪಕ್ರಮಗಳನ್ನು ಹಳ ತಪ್ಪಿಸುವ 
ಸಾಮರ್ಥ್ಯವನ್ನು ಹೊಂದಿದೆ. ಈ ಎರಡು ದೃಷ್ಟಾಂತಗಳನ್ನು 
ಪರಿಗಣಿಸಿ: 


ನಮ್ಮ ಕಾರ್ಯಕ್ರಮಗಳನ್ನು ವಿರೋದಿಸುತ್ತಿದ್ದ. ನಮ್ಮ ಕಾರ್ಯ- 
ಕ್ಷೇತ್ರದಲ್ಲದ್ದ ಜೋರುಮಾತಿನ ರಾಜಕಾರಣಿಯೊಬ್ಬರು, ನಮ್ಮ 
ಅಧ್ಯಾಯಗಳು ಚುನಾಲುತ ಪ್ರತಿನಿಧಿಗಳ ವಿರುದ್ಧ ಜನರು ದಂಗೆ 
ಏಳುವಂತೆ ಪ್ರಚೋದಿಸುತ್ತವೆ ಎಂದು ಹೇಳದರು. ಏಕೆಂದರೆ 
ಪಂಚಾಯತ್‌ಗೆ ಸಂಬಂಧಿಸಿದ ಅಧ್ಯಾಯದಲ್ಲ ಜನರು ಶಾಸಕರ 
ಮನೆಯ ಹೊರಗಡೆ ಪ್ರತಿಭಟಸುವುದನ್ನು. ಭ್ರಷ್ಟಾಚಾರದ ವಿರುದ್ಧ 
ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸುವುದನ್ನು ತೋರಿಸಲಾಗಿತ್ತು. 
ಇನ್ನೊಂದೆಡೆ. ಸರ್ಕಾರಿ ಶಾಲೆಗಳಗೆ ಪಠ್ಯಪುಸ್ತಕಗಳನ್ನು 
ಅಂಗೀಕರಿಸಬೇಕಿದ್ದ ಮಧ್ಯಪ್ರದೇಶದ ಉದಾರವಾದಿ ಶಿಕ್ಷಣ 
ಇಲಾಖೆಯ ಕಾರ್ಯದರ್ಶಿಯವರು ನಮಗೆ ಒಮ್ಮೆ, “ನೀವು 
ಸರ್ಕಾರದ ಗುಣ-ದೋಷಗಳನ್ನು ವಿಮರ್ಶಿಸಬಹುದು, ಆದರೆ 
ಲೇವಡಿ ಮಾಡಬೇಡಿ' ಎಂದು ಸಲಹೆ ನೀಡಿದ್ದರು. ಇಂತಹ 
ಉದಾರವಾದಿ ನಿಲುವುಗಳ ಕಾರಣದಿಂದ ಸರ್ಕಾರದ ಜೊತೆಗಿನ 
ಸಹಭಾಗಿತ್ವದ ಕಾರ್ಯಕ್ರಮಗಳು ಅಷ್ಟು ಕಾಲ ಮುಂದುವರಿದವು. 


ಸುಮಾರು ೭೦೦೦ನೇ ಇಸವಿಯ ಹೊತ್ತಿಗೆ. ಏಕಲವ್ಯದ ಸಾಮಾಜಕ 
ವಿಜ್ಞಾನ ಪಠ್ಯಪುಸ್ತಕಗಳನ್ನು ಇಂದೋರ್‌ನ ಕೆಲವು ಉನ್ನತ ವರ್ಗದ 
ಶಾಲೆಗಳು ಅಳವಡಿಸಿಕೊಂಡವು. ಆರಂಭದಲ್ಪ ಶಿಕ್ಷಕರು ಒಂದಷ್ಟು 
ಹಿಂಜರಿಕೆ ತೋರಿದರು. ಆದರೆ ನಂತರ ತರಗತಿಗಳನ್ನು 
ಆನಂದಿಸಲು ಪ್ರಾರಂಭಸಿದರು. ಮುಂದಿನ ಶೈಕ್ಷಣಿಕ ಅವಧಿಯಲ್ಲಿ, 
ಈ ಶಾಲೆಯ ಪ್ರಾಂಶುಪಾಲರು ಬದಲಾದರು. ಹೊಸ ಮುಖ್ಯಸ್ಥರು, 
ಈ ಉಪಕ್ರಮದ ಕುರಿತು ಅಭಪ್ರಾಯ ಕೇಳಲು ಶಿಕ್ಷಕರನ್ನೆಲ್ಲ 
ಕರೆದರು. ಶಿಕ್ಷಕರು ಪ್ರಾಮಾಣಿಕರಾಗಿದ್ದರು ಹಾಗು ಈ ಕಾರ್ಯಕ್ರಮ 


ಮುಂದುವರಿಯಬೇಕೆಂದು ತಮ್ಮ ಬೆಂಬಲ ವ್ಯಕ್ತಪಡಿಸಿದರು. ಆದರೆ 
ಪ್ರಾಂಶುಪಾಲರು ಈ ಕಾರ್ಯಕ್ರಮವನ್ನು ನಿಲ್ಲಸಲು ಬೇಕಾಗುವ 
'ಪುರಾವೆ' ಹುಡುಕುತ್ತಿದ್ದಾರೆ ಎಂದು ಉಪಪ್ರಾಂಶುಪಾಲರು ಮೆಲ್ಲನೆ 
ಶಿಕ್ಷಕರಿಗೆ ತಿಆಸಿದರು. ಆದರೆ ಮುಂದಿನ ಬಾರಿ ಇದೇ ಪ್ರಶ್ನೆಯನ್ನು 
ಕೇಆದಾಗೆ, ತಮ್ಮ ಕೆಲಸವನ್ನು ಉಳಸಿಕೊಳ್ಳುವುದಕ್ಕಾಗಿ. ಹಿಂದಿನ 
ಬದ್ಧತೆಯನ್ನು ತೋರುವುದಿಲ್ಲ ಎ೦ದು ಶಿಕ್ಷಕರು ನಮಗೆ ಹೇಆದರು. 
ಶಿಕ್ಷಕರಿಗೆ ತಮ್ಮ ಕೆಲಸದಲ್ಲ ಪ್ರಾಮಾಣಿಕತೆ ಬೇಕಿರುವುದರಿಂದ 
ಹಾಗು ವಿಮರ್ಶಾತ್ಮಕ ದೃಷ್ಟಿಕೋನದ ಇಂತಹ ಪಠ್ಯಪುಸ್ತಕಗಳು 
ಪಾಶ್ಚಾತ್ಯ ಮಾರ್ಗವನ್ನು ಹೊಂದಿದ್ದು ನಮ್ಮ ದೇಶಕ್ಕೆ 
ಅಪ್ರಸ್ತುತವಾಗಿವೆ ಎ೦ಬ ಅಭಿಪ್ರಾಯಕ್ಕೆ ನಾಯಕತ್ವವು ಜೋತುಜದ್ಧ್ದ 
ಕಾರಣ ಈ ಕಾರ್ಯಕ್ರಮವನ್ನು ನಿಲ್ಲಸಲಾಯುತು. 


ವಿಮರ್ಶಾತೃಕ ಪೌರತ್ವ ವಿಧಾನ 


ವಿಮರ್ಶಾತ್ಮಕ ಪೌರತ್ವ ವಿಧಾನವು. ನಿಮ್ಯದೇ ಆದ ಪರಿಸರದಲ್ಲ 
ಸೂಕ್ಷ್ಮ ವಿಚಾರಗಳನ್ನು ಚರ್ಚಿಸಲು ಆತ್ಮವಿಶ್ವಾಸ ಮತ್ತು 
ದಾರಿಯನ್ನು ಹುಡುಕಿಕೊಳ್ಳುವುದನ್ನು ಸೂಚಿಸುತ್ತದೆ. ಕೆಲವು 
ಉದಾಹರಣೆಗಳನ್ನು ಗಮನಿಸಿ: 


ಹೆಚ್ಚನ ಹೊಸ ಅಧ್ಯಾಯಗಳು, ವಿದ್ಯಾರ್ಥಿಗಳು ತಮ್ಮದೇ ಆದ 
ಸಾಮಾಜಕ ಪರಿಸ್ಥಿ ತಿಯಲ್ಲ ಗಳಸುವ ಅಭಪ್ರಾಯಗಳೊಡನೆ 
ತೊಡಗಿಸಿಕೊಳ್ಳುವುದಕ್ಕೆ ಮಾತ್ರವಲ್ಲದೆ ಅವುಗಳನ್ನು ಮುನ್ನೆಲೆಗೆ 
ತರುವುದಕ್ಕೆ ಪ್ರಶಸ್ತವಾಗಿದೆ. ಆದರೆ ವಿವಿಧ ದೃಷ್ಟಿಕೋನಗಳು ಮತ್ತು 
ಸಂಘರ್ಷಗಳ ಜೊತೆ ತೊಡಗಿಸಿಕೊಳ್ಳುವ ಸಾಮಥಣ್ಯವು ಹೆಚ್ಚನ 
ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತದೆ. ಇಂದೋರ್‌ ನಗರದ 
ಉನ್ನತ ವರ್ಗದ ಶಾಲೆಯೊಂದರ ಶಿಕ್ಷಕಿಯೊಬ್ಬರು ಜಾತಿ ಆಧಾರಿತ 
ಮೀಸಲಾತಿಯ ಕುರಿತು ಚರ್ಜಿಸಲು ಹಿಂಜರಿಯುತ್ತಿದ್ದರು. ಆದರೆ 
ಮಹಿಳೆಯರಿಗೆ ಮೀಸಲಾತಿ ನೀಡುವ ಕುರಿತು ಉತ್ಸಾಹದಿಂದ 
ಮಾತನಾಡುತ್ತಿದ್ದರು. ಅಧ್ಯಾಯವೊಂದರಲ್ಲ ಇದ್ದ ಪ್ರಶ್ನೆಯಬುಂದ 
ಪ್ರೇರಣಿ ಪಡೆದು. ಅವರು ಅನುಭವಿಸಿದ್ದ ಕಥೆಗಳನ್ನು ಹೇಕಲು 
ಪ್ರಾರಂಭಸಿದರು ಹಾಗು ಅನೇಕ ಮಹಿಳೆಯರಿಗೆ ಮೀಸಲಾತಿಯು 
ಹೇಗೆ ಯಶಸ್ಸಿನ ಮೆಟ್ಟಲಾಯುತು ಎಂಬುದನ್ನು ನಿರೂಪಿಸಿದರು. 
ಆದರೆ ನಿರೀಕ್ಷೆಯಂತೆಯೇ, ಅವರು ಮನೆಯ ಕೆಲಸ ಮತ್ತು ಕಚೇರಿ 
ಕೆಲಸ ಎರಡನ್ನೂ ಮಾಡಬೇಕಾಗಿತ್ತು. ಇದನ್ನು ಕೆಲವು ಬಾಲಕರು 
ಪ್ರಪ್ಲಿಸಿದರು. ತಕ್ಷಣವೇ ತರಗತಿಯಲ್ಲದ್ದ ಬಾಲಕಿಯರ ಕಡೆಯಿಂದ 
ಸಾಕ್ಷಾ ನಧಾರಗಳ ಸುರಿಮಳೆಯೇ ಹರಿಯುತು. ತಮ್ಮದೇ 
ಕುಟುಂಬಗಳ ಕಥೆಯನ್ನು ಇವರು ಹೇಕಲು ಪ್ರಾರಂಭಸಿದರು. ಈ 
ಸ್ಟ್ರಯಂಪ್ರೇರಿತ ಚರ್ಚೆಯನ್ನು ಕೊನೆಯ ತನಕ ಶಿಕ್ಷಕಿ ನಿದೇಶಿಸಿದ 
ರೀತಿಯು ಅದ್ಭುತವಾಗಿತ್ತು. 


ಒಚಿದು ದಿನ ನನಗೆ ಓರ್ವ ಯುವ ಸ್ನೇಹಿತೆಯಿಂದ ದೂರವಾಣಿ ಕರೆ 
ಬಂತು. ಶಿಕ್ಷಕರ ಸಭೆಯಲ್ಲ ಒಬ್ಬರು ಕೇಆದ ಪ್ರಶ್ನೆಯಬುಂದ ಶಂ ಶಿಕ್ಷಕಿ 
ದಿಗಿಲುಗೊಂಡಿದ್ದರು. "ಹ೦ಂದೂ ರಾಷ್ಟ್ರವಾದರೆ ನಮಗೆ ಒಳ್ಳೆಯದು 
ತಾನೆ? ಇದು ಪ್ರತಿನಿತ್ಯದ ಹೋರಾಟವನ್ನು ಕೊನೆಗೊಳಸುತ್ತದೆ' 
ಎಂದು ಅವರು ನೇರವಾಗಿ ಆಕೆಯನ್ನು ಕೇಆಜಟ್ಪದ್ದರು. ಆ ಶಿಕ್ಷಕಿಯ 
ಮೊದಲ ಪ್ರತಿಕ್ರಿಯೆಯು. 'ಅವರು ಇದನ್ನು ಹೇಗೆ ಕೇಳುತ್ತಾರೆ? 
ಇದು ನಮ್ಯ ಸಂವಿಧಾನಕ್ಕೆ ವಿರುದ್ಧವಾಗಿದೆ." ಆದರೆ ಆ ಪ್ರಶ್ನೆಯು 
ಸಂವಿಧಾನಕ್ಕಿಂತಲೂ ವಾವು ಯಾವ ರೀತಿಯ ಸಮಾಜವನ್ನು 
ರೂಪಿಸುತ್ತೇವೆ ಎಂಬುದಕ್ಕೆ ಸಂಬಂಧಿಸಿತ್ತು ಎಂಬ ವಿಚಾರವನ್ನು 
ಅರಿತುಕೊಳ್ಳಲು ಆಕೆಗೆ ಸಾಕಷ್ಟು ಸಮಯ ಬೇಕಾಲಯುತು. ನಾವಿಂದು 
ಮತ ಧಾರ್ಮಿಕ ನಿಲುವನ್ನು ಏಕೆ ತಿರಸ್ಕರಿಸಬೇಕು? ನಮ್ಮ 
ಸಂವಿಧಾನವು ಜೀವಂತ ದಾಬಲೆಯಾಗಿದ್ದು. ಇದನ್ನು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2021 


(0) 


ಎಚ್ಚರಿಕೆಯಿಂದ ಹಓದಿದರೆ ಇದರ ಮೌಲ್ಯಗಳಲ್ಲ ವಾವು ಹೊಂದಿರುವ 
ನಂಜಕೆಯನ್ನು ಮತ್ತೆ ದೃಢೀಕರಿಸಲು ನೆರವಾಗುತ್ತದೆ. ವಕೀಲರು 
ಮತ್ತು ನ್ಯಾಯಾಲಯಗಳು ಮಾತ್ರವಲ್ಲದೆ ಬೇರೆ ಎಲ್ಲಾ ರೀತಿಯ 
ಸಂವಾದಗಳಕಲ್ಲ ಇದನ್ನು ಕಾರ್ಯರೂಪಕ್ಷೆ ತರಬೇಕು. 


ಇದೇ ರೀತಿ, ಹಓಂಪ್ರಕಾಶ್‌ ವಾಲ್ಕೀಕಿಯವರ "ರಖೂತನ್‌' 
ಆತ್ಯಚರಿತ್ರೆಯ ಸಾಲುಗಳನ್ನು ಚರ್ಚಸುತ್ತಿದ್ದಾಗ ಶಿಕ್ಷಕಿಯೊಬ್ಬರು, 
ತನ್ನ ತರಗತಿಯಲ್ಲ ಎದುರಿಸಿದ ಸೂಕ್ಷ್ಮ ಸಂದರ್ಭವೊಂದನ್ನು 
ವಿವರಿಸಿದರು. ಇದು ಆರನೇ ತರಗತಿಗೆ ಇದ್ದ ಎನ್‌.ಸಿ.ಐಇ.ಆರ್‌.ಟಯ 
ಸಾಮಾಜಕ ಮತ್ತು ರಾಜಕೀಯ ಜೀವನ ಪಠ್ಯಪುಸ್ತಕದ 
ಭಾಗವಾಗಿತ್ತು. ಕೆಲವು ವಿದ್ಯಾರ್ಥಿಗಳು ದಲತ ವಿದ್ಯಾರ್ಥಿಗಳನ್ನು 
ಗುರಿಯಾಗಿಸಿದರು. ವಾಲ್ಕೀಕಿಯವರು ತನ್ನ ಶಾಲೆಯಲ್ಲ 
ಎದುರಿಸಿದ್ದ ಅನುಭವವನ್ನು ನಕಲು ಮಾಡಿ, "ಕಸ ಗುಡಿಸು' ಎಂದು 
ಅವರನ್ನು ಅಣಕಿಸಿದರು. ಶಿಕ್ಷಕಿಯು ದಿಗಿಲುಗೊಂಡರು ಹಾಗು 
ಅವರ ವರ್ತನೆಯಿಂದ ಇಡೀ ಸಂವಾದವೇ ಹಳ ತಪ್ಪಿತು. ನಂತರ 
ಅವರು. ತನ್ನ ಹಿನ್ನೆಲೆಯನ್ನೇ ಮುಂದಿಟ್ಟು. ಚಾಲ್ರಯಲ್ಲದ್ದ ಜಾತಿ 
ಪದ್ಧತಿಯನ್ನು ಚಚ್ಛಿೀಸಲು ಸಾಕಷ್ಟು ಸಮಯವನ್ನು ಮೀಸಲಅಟ್ಪರು. 
ತನ್ನದೇ ಆದ ಅನುಭವಗಳ ಮೂಲಕ ಹಾಗು "ಕೆಲವರಿಗೆ 
ಮನೆಯಲ್ಪ ಪ್ರತ್ಯೇಕ ಲೋಟಗಳನ್ನು ಇಡಲಾಗಿದೆಯೇ? ಕೆಲವರಿಗೆ 
ಅಂಗಳದ ತನಕ ಮಾತ್ರವೇ ಪ್ರವೇಶವಿದೆಯೇ?' ಮುಂತಾದ 
ಪ್ರಶ್ನೆಗಳನ್ನು ಕೇಳುವ ಮೂಲಕ ಚರ್ಚೆಯನ್ನು ಮುಂದುವರಿಸಿದರು. 
ಅವರು ಒಂದು ದೀರ್ಪ ಪಟ್ಟಿಯನ್ನು ತಯಾರು ಮಾಡಿದರು ಮತ್ತು 
ಎಲ್ಲರಿಗೂ ಸಮಾನ ಗೌರವ ಎನ್ನುವ ಪರಿಕಲ್ಪನೆಯನ್ನು ಅವು ಹೇಗೆ 
ಉಲ್ಲಂಘಸುತ್ತವೆ ಎಂಬುದನ್ನು ಚರ್ಚಿಸಿದರು. ವಿದ್ಯಾರ್ಥಿಗಳ ನಡುವೆ 
ಯಾವುದೇ ವೈಯಕ್ತಿಕ ದ್ವೇಷವನ್ನು ಹುಟ್ಟು ಹಾಕದೆ ಇದನ್ನೆಲ್ಲ 
ಮಾಡುವುದು ಆಕೆಗೆ ಸಾಧ್ಯವಾಯಿತು. 


ನಮ್ಮ ನಂಜಕೆಯಾಗಿ ಪರಿಗಣಿಸುವ (ನಿಷ್ಟಿಯ ಅಥವಾ 
ಸಕ್ರಿಯ) ಪೌರತ್ವದ ಗುಣಫಪ್ಟಭಾವವು ಸದ್ಯದ ಭವಿಷ್ಯದಲ್ಲ 
ಪ್ರಮುಖ ಪಾತ್ರವಹಿಸಲದೆ. ಸಮಕಾಲೀನ ಈ ಸಂದರ್ಭದಲ್ಲ. 
ಸಿ.ಎ.ಎ ಅಥವಾ "ಲವ್‌-ಜಹಾದ್‌'ನಂತಹ ವಿಚಾರಗಳ 
ಮೂಲಕ ಪ್ರಸ್ತುತ ಶಾಸನಗಳು ಸಮಾಜದಲ್ಲ ಒಡಕನ್ನು 
ಹೆಚ್ಚಿಸುತ್ತಿರುವ ಸಂದರ್ಭದಲ್ಲ, ಸರ್ಕಾರವು ನಿಷ್ಟಿಯ ಪೌರತ್ವ 
ನಂಚಕೆಯತ್ತ ವಾಲುವುದನ್ನು ನಾವು ನೋಡಬಹುದು. 
ಕರ್ತವ್ಯಗಳು. ಶಿಸ್ತು. ಪ್ರಾಮಾಣಿಕತೆಯ ಮೇಲೆ ಹೆಚ್ಚು ಒತ್ತು 
ನೀಡಲಾಗುತ್ತದೆ. ಆದರೆ ಮಾನವ ಹಕ್ಕುಗಳು, ಸಾಮಾಜಕ 
ಕಲ್ಯಾಣ. ಸಮಾಜದಲ್ಲ ಉಂಟಾಗುವ ತುಆತ ಮತ್ತು ಶೋಷಣೆ 
ಮುಂತಾದವುಗಳನ್ನು ಸಂದೇಹದಿಂದ ನೋಡಲಾಗುತ್ತದೆ. 
ಒಟ್ದಾರೆ. ಪಠ್ಯಕ್ರಮ ಸುಧಾರಣೆಗೆ ಮುಕ್ತ ಅವಕಾಶ ಸಿಗುವುದು 
ತೀರಾ ಕಡಿಮೆ. 


ಆದರೂ. ಈ ನಿರಾಶಾದಾಯಕ ಸನ್ನಿವೇಶದಲ್ಲಯೂ, ಸ್ವಾಗತಾರ್ಹ 
ಪಠ್ಯಕ್ರಮ ಮಧ್ಯಪ್ರವೇಶಕ್ಕೆ ನಾವು ಅನಿರೀಕ್ಷಿತ ಅವಕಾಶಗಳನ್ನು 
ಪಡೆಯಲೂಬಹುದು. ಇದೆಲ್ಲದರ ನಡುವೆ ನಾವು ವಿಮರ್ಶಾತೃಕ 
ಪೌರತ್ವದ ಬಗೆಗಿನ ನಮ್ಮ ನಂಜಕೆಯನ್ನು ಎತ್ತಿ ಹಡಿಯಖಬೇಕಾದರೆ. 
ಇನ್ನೂ ಹೆಚ್ಚನ ಸೃಜನಾತ್ಯಕ ಮತ್ತು ಹುರುಪಿನ ವಿಧಾನದಲ್ಲಿ 
ಪಠ್ಯೇತರ ಅವಕಾಶಗಳತ್ತ ಸಾಗಬೇಕಿದೆ. ಹೀಗಾಗಿ, ಶಿಕ್ಷಕರ 
ಕ್ರಮಗಳಂದ ನಾವೇನು ಕಅಯಬಹುದು ಎಂಬುದನ್ನು ಈ 
ಕೆಕಗೆ ಚರ್ಚಿಸಲಾಗಿದೆ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2021 


ಕ್ರಿಯೆಗಳು ಶಬ್ದಗಳಗಿಂತಲೂ ಜೋರಾಗಿ ಮಾತನಾಡುತ್ತವೆ 


ಇದು, ಈ ಹಿನ್ನೆಲೆಯಲ್ಲಿ ಅವರದೇ ಸನ್ನಿವೇಶದಲ್ಲ ಶಿಕ್ಷಕರ 
ಉಪಕ್ರಮಗಳನ್ನು ಗುರುತಿಸಿ ಮತ್ತು ಉತ್ತೇಜಸುವ ಅಗತ್ಯವಿದೆ. 
ಭಾರತದಲ್ಲ. ಜಾತಿ ಅಸಮಾನತೆ ಮತ್ತು ಸಾಮ್ರಾಜ್ಯಶಾಹಿ ಹಾಗು 
ಸರ್ವಾಧಿಕಾರಿ ಆಡಆತದ ನೆಲೆಗಲ್ಟನಲ್ಲ ರೂಪುಗೊಂಡ ಸಮಾಜದ 
ಮನೋಧರ್ಮದ ವಿರುದ್ಧವಾಗಿ ಪ್ರಜಾತಾಂತ್ರಿಕ ವ್ಯವಸ್ಥೆಯನ್ನೂ 
ಜಾರಿಗೆ ತರಲಾಯುತು. ಸ್ವಾತಂತ್ರ್ಯಾ ನಂತರದ ಆರಂಭಕ 
ಪರಿಸ್ಥಿತಿಯು ಅಸಂಭವನೀಯವಾಗಿದ್ದಲ್ಲದೆ. ಸಾಂಪ್ರದಾಯಿಕ 
ರಾಜಕೀಯ ಸಿದ್ಧಾಂತಗಳು “ಸಮಾನವಾಗಿ ಅನುಕೂಲಕರವಲ್ಲದ 
(ಬಡವರು, ಅನಕ್ಷರಸ್ಥರು ಮತ್ತು ಆಶ್ಚರ್ಯಕರವಾಗಿ ವೈವಿಧ್ಯಮಯ 
ಪೌರ ಸಮುದಾಯದ ನಡುವೆ) ಸ್ಥಿತಿ” ಎಂದು ಕರೆಯುವ 
ಸನ್ನಿವೇಶದಲ್ಲ ಪ್ರಜಾಸತ್ತೆಯು ಉಳದುಕೊಳ್ಳಬೇಕಿರುತ್ತದೆ. ಇದು 
ಉಳದುಕೊಂಡಿರುವುದು ಮಾತ್ರವಲ್ಲದೆ ಭಾರತೀಯ ಸಮಾಜವನ್ನು 
ಅನಿರೀಕ್ಷಿತ ರೀತಿಯಲ್ಲ ಪುನಶ್ಲೇತನಗೊಳಸುವಲ್ಲ ಇದು 
ಯಶಸ್ಲಿಯಾಯುತು. ಆರಂಭದಲ್ಲಿ, ಕಾನೂನುಬದ್ಧ ರಾಷ್ಟ್ರೀಯವಾದಿ 
ಗಣ್ಯರು (legalistic nationalist elite) ಸಕಾಣರದ ರೂಪದಲಿ 
ನಾಜೂಕಾಗಿ ಪರಿಚಯುಸಿದ ಪ್ರಜಾತಾಂತ್ರಿಕತೆಯು ಸಮಾಜದ 
ಸಿದ್ಧಾಂತವಾಗಿ ವಿಸ್ತರಣೆಗೊಂಡು ಗಾಢವಾಗಿ ಬೇರುಜಲ್ಣದ್ದು. 
ಭಾರತೀಯರಿಗೆ ಲಭ್ಯವಾಗುವ ಸಾಧ್ಯತೆಗಳನ್ನು ರೂಪಾಂತರಿಸಪಿದೆ. 
"ಅವರು ಪಠ್ಯಪುಸ್ತಕಗಳಂದ ಕಆಯದೆಯೇ, ಸಮದ್ರ ಅಭ್ಯಾಸದಿಂದ 
ಇದನ್ನು ಆಲಅಂಗಿಸಿ- ಕೊಂಡಿದ್ದಾರೆ. ಆದರೂ ಬಾರತೀಂಶು 
ಪ್ರಜಾತಾಂತ್ರಿಕತೆಯ ಅಭೂತಪೂರ್ವ ಯಶಸ್ಸು ಇದರ ಮುಂದುವರಿದ 
ಸಾಂಸ್ಥಿಕ ಉಳವಿಗೂ ಸವಾಲೊಡ್ಡುತ್ತಿದೆ.' (ದಿ ಐಡಿಯಾ ಆಫ್‌ 
ಇಂಡಿಯಾ, ಸುನಿಲ್‌ ಇಲ್ಲಾನಿ) 'ಪೌರತ್ವ ಶಿಕ್ಷಣವು ಒಂದು ಜೀವಂತ 
ಉದಾಹರಣಿ-ಯಾಗಬೇಕು ಮತ್ತು ತನ್ನದೇ ಆದ ಸನ್ನಿವೇಶದಲ್ಲ 
ಪ್ರಜಾ-ತಾಂತ್ರಿಕತೆಯ ಜೊತೆಗಿನ ತೊಡಗಿಸಿಕೊಳ್ಳುವಿಕೆ ಎನಿಸಿ- 
ಕೊಳ್ಳಬೇಕು.' ಸುನಿಲ್‌ ಜಬಲ್ಲಾನಿ ಅವರು ತನ್ನ ಪುಸ್ತಕದಲ್ಲ 
ಹೇರುವುದನ್ನು ಇದು ಅನುಮೋದಿಸುತ್ತದೆ. ಇತ್ತೀಚಿನ ದಿನಗಳಲ್ಲ 
ಇದರ ಉಳವಿನ ಕುರಿತು ಸವಾಲು ಎದುರಾಗಿದೆ. ಭವಿಷ್ಯಕ್ಷೆ 
ಯಾವುದು ಕಾರ್ಯಸಿಂಧು ಆಗಬಹುದು ಎಂದು ನಾನು 
ಚರ್ಚಿಸುವ ಮೊದಲು. ಶಿಕ್ಷಕರು ಹೇಗೆ ಅನೇಕ ಚಿಂತನಶೀಲ ಮತ್ತು 
ಸೃಜನಾತ್ಕಕ ವಿಧಾನಗಳಲ್ಲ ಪ್ರಜಾತಾಂತ್ರಿಕತೆಯನ್ನು ಮೈಗೂಡಿಸಿ- 
ಕೊಂಡಿದ್ದಾರೆ ಎಂಬುದನ್ನು ಈ ಕೆಳಗೆ ವಿವರಿಸುತ್ತೇನೆ. ನಮ್ಮ 
ಸಮಾಜದಲ್ಲ ಪ್ರಜಾತಾಂತ್ರಿಕತೆಯನ್ನು ಗಟ್ಟಗೊಆಸಲು ಇಂತಹ 
ಕ್ರಮಗಳ ಮೂಲಕ ಮಾಡಿದ ಕೊಡುಗೆಯು ಮುಖ್ಯವಾಗುತ್ತದೆ. 
ಶಿಕ್ಷಕರ ಜೀವಂತ ಅನುಭವಗಳನ್ನು ವಾವು ನೋಡಿದರೆ, ನಮ್ಯದೇ 
ಆದ ಪ್ರದೇಶಗಳಲ್ಲ ಇಂತಹ ಅನೇಕ ಅನುಭವಗಳನ್ನು ಕಾಣುವುದು 
ಖಂಡಿತ. ನಾವು ಇವುಗಳ ಪಾಲಗೆ ಜಾಣ ಕುರುಡು ಪದರ್ಶಿಸಿದ್ದೇವೆ 
ಹಾಗು ಅವುಗಳ ಮೌಲ್ಯ ಮತ್ತು ಸಾಮಥಣ್ಯವನ್ನು ಗುರುತಿಸಿಲ್ಲ ಅಷ್ಟೆ. 
ತನಗೆ ಕೆಲಸ ದೊರೆತ ಹಳ್ಳಿಯಲ್ಲೇ ಎರಡು ದಶಕಗಳ ಕಾಲ ಜೀವನ 
ನಡೆಸುತ್ತಿದ್ದ ಹಾಗು ಸಮಾಜ ವಿಜ್ಞಾನ ಗುಂಪಿನ ಭಾಗವೆನಿಸಿದ್ದ ಒಬ್ಬ 
ದಲತ ಶಿಕ್ಷಕರ ಪರಿಚಯ ನನಗಿದೆ. ಅವರಿಗೆ ದಅತ ವಿಚಾರಗಳ 
ಕುರಿತು ಗಾಡ್‌ವಾದ ಆಸಕ್ತಿ ಇತ್ತು. ಆದರೆ ತರಗತಿ 
ಕೊಠಡಿಯಲ್ಲಾಗೀ ಅಥವಾ ನಮ್ಮೊಂದಿಗಾಗಅೀ ಅವರು ಈ 
ಕುರಿತು ಚರ್ಚ್ಜಿಸುತ್ತಿರಅಲ್ಲ. ದಲಅತ ಮಕಳ ಶಿಕ್ಷಣವನ್ನು 
ಬೆಂಬಅಸುವುದಕ್ಷಾಗಿ ಅವರು ಸಾಂಕೇತಿಕ ವಿಧಾನಗಳು ಮತ್ತು 
ನಾಜೂಕಿನ ದಾರಿಗಳನ್ನು ಬಳಸಿಕೊಳ್ಳುತ್ತಿದ್ದರು ಎಂಬುದು ನನಗೆ 
ಸಾಕಷ್ಟು ಸಮಯದ ನಂತರ ತಿಆದುಬಂದಿತು. ಒಂದು ಘಟನೆ ನನ್ನು 
ಮನಸ್ಟಿನಲ್ಲ ಅಚ್ಚಆಳಯದೆ ನಿಂತುಬಲ್ಟದೆ. ಪೋಷಕರೊಬ್ಬರು ಅವರ 
ಮಗುವಿನ ವರ್ಗಾವಣೆ ಪತ್ರಕ್ಲಾಗಿ ಈ ಶಿಕ್ಷಕರನ್ನು ಸಂಪರ್ಕಿಸಿದರು. 


ಆದರೆ ಅವರು ಶಾಲೆಯ ಕಟ್ಟಡದೊಳಗೆ ಪ್ರವೇಶಿಸಿರಅಲ್ಲ. 
ಬದಲಾಗಿ ಅಂಗಳದಿಂದಲೇ ಮಾತನಾಡಲು ಇಷ್ಟಪಟ್ಟರು. ಶಿಕ್ಷಕರು 
ಇದನ್ನು ಅರ್ಥಮಾಡಿಕೊಂಡರು ಹಾಗು ತರಗತಿ ಕೊಠಡಿಯುಂದ 
ಅವರು ಹೊರಬಂದರು. ಅವರನ್ನು ಒಳಬರುವಂತೆ ಮಾಡಿ, ಆ 
ತಂದೆಗೆ ಇರಿಸುಮುರುಸು ಆದರೂ, ಅವರನ್ನು ಕುರ್ಚಿಯ ಮೇಲೆ 
ಕುಳತುಕೊಳ್ಳುವಂತೆ ಮಾಡಿದರು. ವರ್ಗಾವಣೆ ಪತ್ರಕ್ಕಾಗಿ 
ಕಡತಗಳಕಲ್ಲ ಹುಡುಕುತ್ತಿರುವಾಗಲೇ ಅವರ ಜೊತೆ ಅನೌಪಚಾರಿಕ 
ಚರ್ಚೆಯನ್ನು ಮುಂದುವರಿಸಿದರು. ಇದೇ ವೇಳೆ, ಇಡೀ 
ತರಗತಿಯು ಈ ಘಟನೆಯನ್ನು ವೀಕ್ಷಿಸಿತು ಹಾಗು ಇದರ 
ಅರ್ಥವನ್ನು ರ್ರಹಿಸಿಕೊಂಡಿತು. 


ಇಚಿತಹ ಅನೇಕ ವಿಧಾನಗಳನ್ನು ಅವರು ಅನುಸರಿಸುತ್ತಿದ್ದರು. 
ಅವರು ಅತ್ಯಂತ ಬಡಕುಟುಂಬದ ಒಬ್ಬ ಹೆಣ್ಣುಮಗಳು ಶಿಕ್ಷಣ ಮತ್ತು 
ವಸತಿನಿಲಯದ ಶುಲ್ಲವನ್ನು ಭರಿಸಿದರು ಮತ್ತು ಅತ್ಯಂತ ಸವಾಲಅನ 
ಪರಿಸ್ಥಿತಿಯ ನಡುವೆ ಆಕೆ ವ್ಯಾಸಂಗ ಮುಗಿಸಿ ಶಿಕ್ಷಕಿಯಾದಳು. 
ಬೆಳೆಯುತ್ತಿದ್ದ ಸಾರಿಗೆ ಕ್ಷೇತ್ರದಲ್ಲ ಕೆಲಸ ಪಡೆಯುವಂತಾಗಲು. ಬಡ 
ಕುಟುಂಬಗಳಂ೦ದ ಬಂದ ಅನೇಕ ಹುಡುಗರು ಎಂಟನೇ ತರಗತಿಯ 
ಪರೀಕ್ಷೆಯನ್ನು ಬರೆಯುವಂತೆ ಅವರು ಉತ್ತೇಜಸಿದರು. ಶಾಲೆಯಲ್ಲ 


ತನ್ನು ಸಹೋದ್ಯೋಗಿಗಳು ನೀಡಿದ ಮೌನ ಬೆಂಬಲದ tacit 


support) ಕಾರಣ ಇದೆಲ್ಲ ಸಾಧ್ಯವಾಯಿತು ಎಂದು ಅವರು 
ಹಲವಾರು ವರ್ಷಗಳ ನಂತರ ಅವರು ವಿವರಿಸಿದರು. ಆ ಮೌನ- 
ಸಹೋದ್ಯೋಗಿ ವರ್ಗವು ಸಾರ್ವಜನಿಕ ಚರ್ಚೆಯನ್ನು ನಡೆಸದೆ 
ಪ್ರಚಾರದಿಂದ ದೂರ ಉಳಲಯುತು. ಆದರೆ ಇವುಗಳ ಪರಿಣಾಮ 
ಮಾತ್ರ ಗಣನೀಯವಾಗಿತ್ತು. 


ಸಮೀಪದ ಹಳ್ಳಿಯ ಇನ್ನೊಬ್ಬ ದಲತ ಶಿಕ್ಷಕರೊಬ್ಬರು ಆ ಹಳ್ಳಿಯ 
ವಿದ್ಯಾರ್ಥಿಗಳಗಾಗಿ ಟ್ಯೂಷನ್‌ ಕೇಂದ್ರವನ್ನು ಸ್ಥಾಪಿಸಿದರು. ಸರ್ಕಾರಿ 
ಪ್ರಾಯೋಜಕತ್ವದ ಶಿಕ್ಷಣ ಮತ್ತು ಆರೈಕೆಯನ್ನು ಒದಗಿಸುವ 
ಜವಾಹರ್‌ ನವೋದಯ ವಿದ್ಯಾಲಯದ ಪ್ರವೇಶ ಪರೀಕ್ಷೆಯನ್ನು 
ಬರೆಯಲು ಹಳ್ಳಿಯ ಮಕ್ಷಳು ಸಾಮರ್ಥ್ಯ ಗಳಸಿಕೊಳ್ಳಬೇಕು 
ಎನ್ನುವ ಉದ್ದೇಶದಿಂದ ಇವರು ಈ ಟ್ಯೂಷನ್‌ ಕೇಂದ್ರವನ್ನು 
ತೆರೆದಿದ್ದರು. ಗ್ರಾಮೀಣ ಸಮಾಜದ ಎಲ್ಲಾ ಜಾತಿ ವರ್ಗಗಳು 
ಹಾಜರಾಗುವ ಕೋಚಿಂಗ್‌ ತರಗತಿಯನ್ನು ದಲತ ಶಿಕ್ಷಕರೊಬ್ಬರು 
ನಡೆಸುವುದು ಕಷ್ಟಕರವಾದರೂ, ತನ್ನ ಕೆಲಸದಲ್ಲ ಇವರು 
ಯಶಸ್ತಿಯಾದರು. ಇಂತಹ ಅನುಭವಗಳಂದಲೇ, (ಗ್ರಾಮೀಣ 
ಪರಿಸರದ ಇದು ಅಸಾಧ್ಯ ಎನಿಸಿದರೂ) ಶಾಲಾ ಪರಿಸರದಲ್ಲ 
ಎಲ್ಲರೂ ಸಮಾನ ಎನ್ನುವ ಕಲ್ಪನೆಯನ್ನು ವಿದ್ಯಾರ್ಥಿಗಳು 
ಮೈಗೂಡಿಸಿಕೊಳ್ಳುತ್ತಾರೆ. 


ತಮ್ಮ ಮಾಧ್ಯಮಿಕ ಶಾಲೆಯೊಂದರದಲ್ಲ ಹೇಣ್ಣುಮಕ್ಕಳ ಶಿಕ್ಷಣವನ್ನು 
ಉತ್ತೇಜಸುವುದಕ್ಷಾಗಿ, ಆ ಶಾಲೆಯ ಶಿಕ್ಷಕರ ತಂಡವೊಂದು ಸರಳ 
ಸೂತ್ರವನ್ನು ರೂಪಿಸಿತು. ಸರ್ಕಾರದ ಆಪರೇಶನ್‌ ಬ್ಯ್ಯಾಕ್‌- 
ಬೋರ್ಡ್‌ ಯೋಜನೆಯಡಿ (೨86) ಮಹಿಳೆಯರನ್ನು ಪ್ರಾಥಮಿಕ 
ಶಾಲಾ ಶಿಕ್ಷಕಿಯರನ್ನಾಗಿ ನೇಮಿಸಲಾಲುತು. ಇದು ಧನಾತ್ಯಕ 
ಫಲಅತಾಂಶಗಳನ್ನು ತಂದಿತು. ಹೆಚ್ಚನ ಬಾಲಕಿಯರು ಪ್ರಾಥಮಿಕ 
ಶಿಕ್ಷಣವನ್ನು ಪೂರ್ಣಗೊಳಸಿ ಮಾಧ್ಯಮಿಕ ಶಾಲೆಗೆ (ಕುಟುಂಬದ 
ಒತ್ತಡ ಮತ್ತು ಭದ್ರತೆಗೆ ಬಣ್ಣೆ ಸಂಬಂಧಿಸಿದ ವಿಚಾರಗಳು ಒತ್ತಡ 
ಹಾಕುವ ಕಾಲಘಟ್ಟವಿದು) ಸೇರಿಕೊಂಡರು. ಸ್ಥಳೀಂರು 
ಸಮುದಾಯದಲ್ಲ ಭದವಾಗಿ ಬೇರೂರಿದ್ದ ಶಿಕ್ಷಕರ ಈೇ ತಂಡವು. 
ಪೋಷಕರಿಗೆ ಹೆಣ್ಣು ಮಕ್ಕಳ ಭದ್ರತೆಯ ಭರವಸೆಯನ್ನು ನೀಡಿತು 
ಹಾಗು ಅವರು ಮಾಧ್ಯಮಿಕ ಶಾಲೆಗೆ ಹಾಜರಾಗಲು ಅನುವು 


ಮಾಡಿಕೊಡುವಂತೆ ಅವರನ್ನು ವಿನಂತಿಸಿತು. ಆ ಶಾಲೆಯು ಹಳ್ಳಯ 
ಹೊರವಲಯದಲ್ಲಿ ಇದ್ದುದರಿಂದ. ಪ್ರಮುಖ ಕ್ರಮವಾಗಿ 
ಹುಡುಗಿಯರಿಗೆ ಮೊದಲಗೆ ಮನೆಗೆ ಹೋಗಲು ಅವಕಾಶ 
ಮಾಡಿಕೊಟ್ಟು ಗುಂಪಿನಲ್ಲಯೇ ಅವರು ಹಳ್ಳಯ ಮುಖ್ಯ ಪ್ರದೇಶಕ್ಕೆ 
ತಲುಪಲು ಹತ್ತು ನಿಮಿಷಗಳ ಕಾಲಾವಧಿಯನ್ನು ನೀಡಲಾಯುತು. 
ನಿಯಮಗಳ ಈ ಸರಳ ಹೊಂದಾಣಿಕೆಯು ಪೋಷಕರಲ್ಲ ಇನ್ನಷ್ಟು 
ಆತ್ಮವಿಶ್ವಾಸವನ್ನು ತುಂಜತು ಹಾಗು ದೊಡ್ಡ ಸಂಖ್ಯೆಯಲ್ಲ 
ಬಾಲಕಿಯರು ಶಾಲೆಗೆ ದಾಖಲಾದರು. 


ಇನ್ನೊಂದು ದೃಷ್ಟಾಂತದಲ್ಲಿ. ಹುಡುಗಿಯರ ಪೌೌಢಶಾಲೆಯೊಂದರ 
ಪ್ರಾಂಶುಪಾಲರು ಮತ್ತು ಸಮಾಜ ವಿಜ್ಞಾನ ಶಿಕ್ಷಕರು ಶಾಲಾ 
ಆವರಣದ ಗೋಡೆಯನ್ನು ಕಟ್ಟುವ ಮೂಲಕ ಪರಿವರ್ತನೆಗೆ 
ಅಡಿಗಲ್ಲು ಹಾಕಿದರು ಹಾಗು ಪುಸ್ತಕಗಳು, ವಿದ್ಯಾರ್ಥಿವೇತನ ಮತ್ತು 
ಸಮವಸ್ತ್ರಗಳ ಸೂಕ್ತ ವಿತರಣೆಂಶು ಮೂಲಕ ಇದನ್ನು 
ಮುಂದುವರಿಸಿದರು. ತರಗತಿಗಳು ವೇಳಾಪಟ್ಟಯಂತೆಯೇ 
ನಡೆಯುವಂತೆ ಬಾತ್ರಿಪಡಿಸಿದರು. ಒಂದು ವರ್ಷದೊಳಗೆ ಈ 
ಶಾಲೆಯ ದಾಬಲಾತಿಯು 8೦ರಿಂದ 4೦೦ಕ್ಕೆ ತಲುಪಿತು. ಅನೇಕ 
ಹುಡುಗಿಯರು ಸಣ್ಣ ಖಾಸಗಿ ಶಾಲೆಗಳನ್ನು ಬಟ್ಟು ಶೇ ಸರ್ಕಾರಿ 
ಶಾಲೆಗೆ ಬರಲು ಪ್ರಾರಂಭಸಿದರು. 


ಹಳ್ಳಿಯೊಂದರ ಮಾಧ್ಯಮಿಕ ಶಾಲೆಯ ಶಿಕ್ಷಕರೊಬ್ಬರು ಅರ್ಧ ಗಂಟಿ 
ಬೇಗನೆ ಬಂದು ಸಣ್ಣ ಕಪ್ಪುಹಲಗೆಯಲ್ಲ ದಿನದ ಮುಖ್ಯ ಸುದ್ದಿಗಳನ್ನು 
ಬರೆಯುತ್ತಿದ್ದರು. ಇದು ಚಿಕ್ಕ ವಾಕ್ಯಗಳಾಗಿದ್ದರೂ ಕೂಡ ಅನೇಕ 
ವಿಷಯಗಳನ್ನು ಒಳಗೊಳ್ಳುತ್ತಿತ್ತು. ಅವರು ತುಂಬಾ ಜಾಣ್ಯಿಬುಂದ 
ಸ್ಥಳೀಯ, ರಾಷ್ಟ್ರೀಯ ಮತ್ತು ಅಂತರರಾಷ್ಟ್ರೀಯ ಮಟ್ಟದ 
ಸುದ್ದಿಗಳನ್ನು ಅರಿಸುತ್ತಿದ್ದರು. ಮಕ್ಕಳು ಇದನ್ನು ಓದುತ್ತಿದ್ದರು ಹಾಗು 
ಅಡುವಿನ ವೇಕೆಯಲ್ಲ ಇದನ್ನು ತಮ್ಮ ನೋಟ್‌ ಪುಸ್ತಕಗಳಕಲ್ಲ 
ಬರೆದುಕೊಳ್ಳುತ್ತಿದ್ದರು. ಟ.ವಿ ಪ್ರಭಾವವು ಆಗ ತಾನೇ ಹೆಚ್ಚುತ್ತಿದ್ದ 
ಕಾಲವದು. ಆದರೆ ಇಡೀ ಹಳ್ಳಿಯಲ್ಲಿ ಕೆಲವು ಸುದ್ದಿಪತ್ತಿಕೆಗಳನ್ನು 
ವಿತರಿಸಲಾಗುತ್ತಿತ್ತು. ಮಕ್ಕಳ ಪ್ರಯಾಣದ ಅನುಭವವು ಪಕ್ಷದ 
ಹಳ್ಳಗಳಗಷ್ಟೇ ಸೀಮಿತವಾಗಿತ್ತು. ಪಕ್ಷದ ಪೇಟಿಗಳಾದ ಉಜ್ಜಯುನಿ 
ಅಥವಾ ದೇವಾಸ್‌ಗೆ ಸಹ ಅವರು ಭೇಟ ನೀಡಿದ್ದು ತುಂಬಾ 
ವಿರಳವಾಗಿತ್ತು. ಕಾಲ ಕಳೆದಂತೆ ಈ ವಿಧಾನವು ಫಲ ನೀಡಲು 
ಪ್ರಾರಂಭಸಿತು. ಮಕ್ಕಳು ತರಗತಿಯಲ್ಲ ಕೆಲವು ಪ್ರಶ್ನೆಗಳನ್ನು ಕೇಳಲು 
ಪ್ರಾರಂಭಸಿದರು. ಕೆಲವೊಮ್ಮೆ ಈ ಪ್ರಶ್ನೆಗಳು ಸುದ್ದಿಯಲ್ಲ 
ಉಲ್ಲೇಖಸಿದ ಸ್ಥಳಗಳಗೆ ಸಂಬಂಧಿಸಿದರೆ, ಇನ್ನು ಕೆಲವೊಮ್ಮೆ ಯಾಕೆ 
ಭೂಕಂಪ ಉಂಬಾಗುತ್ತದೆ ಅಥವಾ ಯುದ್ಧವು ಏಕೆ ನಡೆದಿದೆ 
ಮುಂತಾದ ಪ್ರಶ್ನೆಗಳು ಇರುತ್ತಿದ್ದವು. ಅವರ ನಡುವೆ ಹಾಗು 
ಮನೆಯಲ್ಲ ಸುದ್ದಿಯ ಕೆಲವೊಂದು ತುಣುಕುಗಳು 
ಚರ್ಚೆಯಾಗುತ್ತಿದ್ದವು. ಅವರು ಸಾಕಷ್ಟು ಆಸಕ್ತಿಯಿಂದ 
ಪಾಲ್ಗೊಳ್ಳುತ್ತಿದ್ದರು ಮತ್ತು ಆ ದಿನದ ಸುದ್ದಿಗಾಗಿ ಎದುರು 
ನೋಡುತ್ತಿದ್ದರು. ಇದು ಇಡೀ ಪ್ರಪಂಚವನ್ನು ಮೋಡಲು ಅವರ 
ಪಾಅಗಿದ್ದ ಕಿಟಕಿಯಾಗಿತ್ತು. 


ಏಠ'ಲವ್ಯದ ಹದಿಹರೆಯದ ಆರೋಗ್ಯ ಕಾರ್ಯಕ್ರಮದ 


(Adolescence Health Programme) ಜೊತೆ ಕೈಜೋಡಿಸಿದ್ದ 
ಸರ್ಕಾರಿ ಶಾಲೆಗಳ ಶಿಕ್ಷಕಿಯರು, ಅನೇಕ ಸೂಕ್ಷ ವಿಚಾರಗಳನ್ನು 
ಬಾಲಕಿಯರ ಜೊತೆ ಮುಕ್ತವಾಗಿ ಚರ್ಚಿಸಬೇಕು ಎಂಬ ಸ್ಪಷ್ಟ 
ಅಭಿಪ್ರಾಯವನ್ನು ಹೊಂದಿದ್ದರು. ಶಂ ವ್ಯಾಪ್ತಿಯಲ್ಲಿ ಒಳಗೊಂಡಿದ್ದ 
ಕೆಲವು ವಿಷಯಗಳೆಂದರೆ ಅಂಗ, ಕೌಟುಂಬಕ ಹಿಂಸೆ, 
ಮುಲ್ದಾಗುವಿಕೆ, ಗರ್ಭನಿರೋಧಕ ವಿಧಾನಗಳು ಇತ್ಯಾದಿ. ವಿಪರೀತ 
ಪಿತೃಪ್ರಧಾನ ಸಮಾಜದಲ್ಲ ಇಂತಹ ವಿಷಯಗಳನ್ನು ಚರ್ಚಿಸುವುದು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2021 


11 


ಸುಲಭದ ಮಾತಾಗಿರಲಲ್ಲ. ಆದರೆ ಈ ಮಹಿಳೆಯರು ಅಚ್ಚರಿ 
ಎಂಬಂತೆ ನಿರತಿಯಂದ ವರ್ತಿಸಿಸಿದರು ಮತ್ತು ಈ 
ಕಾರ್ಯಾಗಾರಗಳನ್ನು ನಡೆಸಲು ಪರಸ್ಪರ ಬೆಂಬಲ ನೀಡಿದರು. 
ಅವರು ತಮ್ಮದೇ ಆದ ದೀರ್ಪ ಹೋರಾಟವನ್ನು ನಡೆಸಿದ 
ಕಾರಣದಿಂದಲೇ ಇಂಥ ವಿಚಾರಗಳೂ ಇದರ ಉದ್ದೇಶ ಮತ್ತು 
ಅವಕಾಶವನ್ನು ಅತ್ಯುತ್ತಮವಾಗಿ ಬಳಸಿಕೊಳ್ಳುವ ಆಸಕ್ತಿ ಅವರಲ್ಲ 
ಹುಲ್ಟಕೊಂಡಿತು. ಅವರಲ್ಲ ಯಾರಿಗೂ ಶಿಕ್ಷಕಿಯಾಗಿ ಬೆಳೆಯುವುದು 
ಹಾಗು ಕುಟುಂಬ ಮತ್ತು ಶಾಲೆಯಲ್ಲ ಬೇರೆಬೇರೆ ಪಾತ್ರಗಳನ್ನು 
ನಿಭಾಯಿಸುವುದು ಸುಲಭದ ಮಾತಾಗಿರಲಲ್ಲ. ಈ ಮಹಿಳಾ 
ತಂಡದಲ್ಲದ್ದ ಬಾಂಧವ್ಯವು ಅದ್ಭುತವಾಗಿತ್ತು ಮತ್ತು ಸಾಕಷ್ಟು 
ವರ್ಷಗಳ ಕಾಲ ಜೀವಂತವಾಗಿ ಉಆಲಯುತು. 


ಶಾಲಾ ಶಿಕ್ಷಣದ ಹಿನ್ನೆಲೆಯಲ್ಲ ಹೇಳುವುದಾದರೆ, ಪಠ್ಯಕ್ರಮದ 
ಸಾಮದ್ರಿಗಳ ಮೇಲೆ ಸಾಕಷ್ಟು ಗಮನ ಹರಿಸಲಾಗುತ್ತದೆಯಾದರೂ, 
ಶಿಕ್ಷಕರ ದೃಷ್ಟಿಕೋನ ಮತ್ತು ಜಗತ್ತನ್ನು ಪರಿಭಾವಿಸುವ ರೀತಿಗಳ 
ಕುರಿತು ಅವರೊಂದಿಗೆ ಯಾವ ಸಂವಾದವೂ ನಡೆಯುವುದಿಲ್ಲ. 
ಪ್ರಜಾಪ್ರಭುತ್ಸ್ತದ ಜೀವಂತ ಸನ್ನಿವೇಶದಲ್ಲ. ಶಿಕ್ಷಕರ ಅನೇಕ 
ಅನುಭವಗಳು, ಅರ್ಥಪೂರ್ಣ ತೊಡಗಿಸಿಕೊಳ್ಳುವಿಕೆಯ ಅನೇಕ 
ವಿಧಾನಗಳನ್ನು ನಮಗೆ ತೋರಿಸುತ್ತವೆ. ಸಾಂವಿಧಾನಿಕ ಮೌಲ್ಯಗಳ 
ಜೊತೆ ತೊಡಗಿಸಿಕೊಳ್ಳಲು ಅವರು ಬಳಸಿಕೊಂಡ ಸೂಕ್ಷ್ಮ 
ವಿಧಾನಗಳು, ಅವರ ಸ್ವಾಯತ್ತತೆಯನ್ನು ಬಲಪಡಿಸಿದರೆ 
ಸೃಜನಾತ್ಮಕ ದಾರಿಗಳು ತೆರೆದುಕೊಳ್ಳುತ್ತವೆ ಎಂಬುದನು 


a 
ತೋರಿಸಿಕೊಡುತ್ತವೆ. ಸ್ವಾಯತ್ತತೆಯ ಸಂಸ್ಕೃತಿಯು ಶಿಕ್ಷಕರು ಮತ್ತು 


ಉಲ್ಲೇಖಗಳು 


ಶಾಲಾ ತಂಡ ಒದಗಿಸುವ ಬದಲಾವಣೆಯಲ್ಲ ಅತ್ಯಂತ 
ನಿರಾಂಯಕ ಪಾತ್ರವನ್ನು ವಹಿಸುತ್ತದೆ. ವಿಷಯಾಧಾರಿತ 
ಕಾರ್ಯಾಗಾರಗಳನ್ನು ನಡೆಸುವುದು. ಶಿಕ್ಷಕರ ಸಹವರ್ತಿ 
ತಂಡವನ್ನು ರೂಪಿಸುವುದು. ಮತ್ತು ಪಠ್ಯಕ್ರಮವನ್ನು 
ಮುಗಿಸಲೇಖೇಕು ಎನ್ನುವ ಸಂಕುಚಿತ ವ್ಯಾಪ್ತಿಯೊಳಗೆ ನಿಲ್ಲದೆ 
ಸಡಿಲವಾದ ಪಠ್ಯಕ್ರಮದ ಕೊಂಡಿಯನ್ನು ಕಾಪಾಡುವುದು - 
ಮಖುಂತಾದ ಸಲಹೆಗಳನ್ನು ಹದಿಹರೆಂಖಿದ ಆರೋಗ್ಯ 
ಕಾರ್ಯಕ್ರಮದ ತಂಡವು ಮುಂದಿರಿಸಿದೆ. (ಅನು ಗುಪ್ತಾ, ಹೆಲ್‌ 


ಎಜುಕೇಶನ್‌: ಸಮ್‌ ಇನ್‌ಸೈಟ್ಸ್‌) 


ಪೌರತ್ವ ಶಿಕ್ಷಣದಲ್ಲ ಕ್ರಿಯಾರೂಪಕ್ಕೆ ತರಬಹುದಾದ ಯಾವುದೇ 
ಒಂದು ನಿರ್ದಿಷ್ಟ ಸೂತ್ರವಿಲ್ಲ ಎನ್ನುವುದು ಸ್ಪಷ್ಟ. ಇಲ್ಲ ಅನೇಕ 
ರೀತಿಯ ಬೆಂಬಲ ಒದಗಿಸುವ ಸಂರಚನೆಗಳರಬಹುದು. ಆದರೆ 
ಸ್ಥಳೀಯ ನೆಲೆಗಟ್ಣನ ಹಿನ್ನೆಲೆಯಲ್ಲಯೇ ಸಂಘಟನಾತ್ಮಕವಾಗಿ 
ಕ್ರಿಯೆಯು ರೂಪುಗೊಳ್ಳಬೇಕು. ಇದರ ಮೂಲ ಉದ್ದೇಶವು. 
ಮಾಮೂಲ ಪಠ್ಯಕ್ರಮದ ಚೌಕಟ್ಟನ ಹೊರಗೆ ಯೋಚಿಸುವುದು 
ಮತ್ತು ವಿಷಯವಸ್ಸ್ನುಗಳಗೆ ಪೂರಕವಾಗಿ ಸಮರ್ಪಕವಾದ 
ಚೌಕಟ್ಟನ್ನು ರೂಪಿಸುವುದಾಗಿದೆ. ಶಿಕ್ಷಕರ ಪಾಲ್ಗೊಳ್ಳುವಿಕೆಯನ್ನು 
ಆಧರಿಸಿ ಇದನ್ನು ರೂಪಿಸುವುದು. ಅವರ ದೃಷ್ಠಿಕೋನವನ್ನು 
ಚರ್ಚಿಸುವುದು ಮತ್ತು ಕ್ರಿಯೆಗಾಗಿ ಅವರ ಸ್ಥಾಯತ್ತತೆಯನ್ನು 
ವೃದ್ಧಿಸುವುದು ತುಂಬಾ ಅಗತ್ಯ. 


ಈ ಲೇಖನವನ್ನು ದೇವಾಸ್‌ನ ದಿವಂಗತ ಪನ್ನಾ ಲಾಲ್‌ ಚವ್ಹಾ 
ಅವರಿಗೆ ಅರ್ಪಿಸಲಾಗಿದೆ. 


Anu Gupta, Health Education: Some Insights, in School Health Services in India, Rama Baru (ed), Sage, 2008, New Delhi. 


Poonam Batra, (edited) Social Science Learning in Schools, Sage, 2010, New Delhi. 


Alex M George, Political Science Images in Schooling: Personal experiences of the Textbook-making Process, Contemporary Education Dialogue, 2018, 


Sage. 
Sunil Khilnani, The Idea of India, Penguin Books, India, 2012 


ಅರವಿಂದ ಸರ್ದಾನಾ ಅವರು 'ಏಕಲವ್ಯ'ದಲ್ಲಿ ಸಮಾಜ ವಿಜ್ಞಾನ ಗುಂಪಿನ ಸದಸ್ಯರಾಗಿದ್ದಾರೆ. ಅವರು ಎನ್‌.ಸಿ.ಬಇ.ಆರ್‌.ಟ 
ಮತ್ತು ಇತರ ರಾಜ್ಯ ಸರ್ಕಾರಗಳ ಪಠ್ಯಪುಸ್ತಕಗಳ ಅಭವೃದ್ಧಿ ಕಾರ್ಯಗಳಕಲ್ಲ ತೊಡಗಿಸಿಕೊಂಡಿದ್ದಾರೆ. ಅವರನ್ನು 
arvindewas @gmail.com ಮೂಲಕ ಸಂಪರ್ಕಿಸಬಹುದು. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2021 


ಅನುವಾದ: ಮೆಲ್ತನ್‌ ಮೆಂಡೋನ್ಹಾ | ಪರಿಶೀಲನೆ: ಲತಾ ಕೆ.ಸಿ. 


